ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ : 15 ನೇ ಡಿಸೆಂಬರ್‌, 2020 
ಕರ್ನಾಟಕದಲ್ಲಿರುವ ಟೈಯರ್‌-2 ನಗರಗಳ ಕುರಿತು 
ಶ್ರೀ ಎಸ್‌. ರುದ್ರೇಗೌಡ(ವಿಧಾನ ಸಭೆಯಿಂದ ಚುನಾಯಿತರಾದವರು) - 
704 (787) ಮಾನ್ಯ ನಗರಾಭಿವೃದ್ಧಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 
(ಅ) ಕರ್ನಾಟಕದಲ್ಲಿರುವ ಟೈಯರ್‌-2 ನಗರಗಳಷ್ಟು; 


(ಆ) ಟೈಯರ್‌-2 ನಗರಗಳ ಮಾನ್ಯತೆಗೆ ಇರುವ ಮಾನದಂಡಗಳೇನು; 


(ಇ) ಟೈಯರ್‌-2 ನಗರಗಳನ್ನು ಗುರುತಿಸುವ ಮತ್ತು ಮಾನ್ಯತೆ ಪಡೆಯುವ ಯೋಜನೆ ಇದೆಯೇ? 


